ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಬೀದರ್‌ ಜಿಲ್ಲೆಯಲ್ಲಿ NEKRTC ಘಟಿಕ-1ರಲ್ಲಿ 59 ಲಕ್ಷ ಮೇಲ್ಪಟ್ಟು ಅವ್ಯವಹಾರದ ತನಿಖೆ ಕುರಿತು 
ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) - 


03 (57) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ಬೀದರ್‌ ಜಿಲ್ಲೆಯ ಸಾರಿಗೆ ವಿಭಾಗದಲ್ಲಿ ನೇಮಕವಾದ ದರ್ಜಿ-3 ಮತ್ತು 4 ಅಭ್ಯರ್ಥಿಗಳಿಗೆ 2 ವರ್ಷದ 
ತರಬೇತಿ ಅವಧಿಯಲ್ಲಿ ಕಾರ್ಮಿಕ ಇಲಾಖೆಯ ಎನಿಯಮಗಳಿಗಿಂತ ಕಡಿಮೆ ಸ್ಟೈಫಂಡ್‌ 
ನೀಡುತ್ತಿರುವುದರಿಂದ, ಸದರಿ ತರಬೇತಿ ಅವಧಿ ತೆಗೆದು ಹಾಕಿ ಪರೀಕಾರ್ಥ ಸೇವೆಗೆ ನೇಮಕ 
ಮಾಡಿಕೊಳ್ಳಲು ಅವಕಾಶವಿದೆಯೇ; 


(ಆ) ಬೀದರ್‌ ಜಿಲ್ಲೆಯ NEK್ಫTC ಘಟಿಕ-1ರಲ್ಲಿ ರೂ. 59 ಲಕ್ಷ ಮೇಲ್ಬಟ್ಟು ಅವ್ಯವಹಾರ ನಡೆದಿರುವುದು 
ಸರಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? (ಸಂಪೂರ್ಣ 
ವಿವರ ಒದಗಿಸುವುದು) 


